ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


1050 

ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 
22.12.2021 

ಲೋಕೋಪಯೋಗಿ ಸಚಿವರು 


ಪ್ರಶ್ನೆಗಳು 


ಉತ್ತರಗಳು 


ಈ ಇತ್ತೀಚೆಗೆ 
ರಸ್ತೆಗಳು, 


ಸಂಚಾರಕ್ಕೆ ಅನಾನುಕೂಲವಾಗಿರುವುದು 


ಗಮನಕ್ಕೆ ಬಂದಿದೆಂಯೀ; 
ದಮುರಸ್ತಿಗೊಳೆಸಲು ಸರ್ಕಾರ 
ಕೈಗೊಂಡಿದೆಯೇ; 


ಆ) 


RR; 


ಸುರಿದ ಮಳೆಯಿಂದಾಗಿ 
ಸೇತುವೆಗಳು ಹಾಳಾಗಿ ಜನರ ಸುಗಮ 


ರಾಜ್ಯದ | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. oo 


ಸರ್ಕಾರದ 


್‌ಾತುವೆನಳನ್ನು ! ಇತಿ ೀಚೆಗೆ ಸುರಿದ ಮಳೆಯಿಂದಾಗಿ ಹಾಳಾದ ರಾಜ್ಯದ 


ಕ್ರಮ | ರಸ, ಗಳು ಹಾಗೂ ಸೇತುವೆಗಳ ದುರಸ್ತಿಗಾಗಿ 


ವಲಯವಾರು ಈ ಕೆಳಕಂಡಂತೆ ಅನುದಾನ ಹಂಚಿಕೆ 
ಮಾಡಲಾಗಿರುತ್ತದೆ. 

LN ಅನುದಾನ 
| ಸಂ | | eotareg 

) 
| ತ್ತರ ವಲಯ ಲ 900 
ದಕ್ಸೆಣ ವಲಯ 7.00 

[E ಹಶಾನ್ಯ ವಲಯ SO 


| SS 
ಕೇಂದ್ರ ವಲಯ ಲಯ 39.00 
5 | ತಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿ ವಲಯ _ 
ನ್ಯಾ 


10.00 
310.00 


ಹಾಳಾದ ರಸ್ತೆ 


ಮತ್ತು 
ವಲಯಗಳಿಗೆ 
ಈ 


ಭಾರಿ ಮಳೆಯಿಂದ 

ಸೇತುವೆಗಳ  ಮರಸ್ತಿಗಾಗಿ ನಾಲ್ಕು 
ರೂ.310.00 ಕೋಟಿ ಹಂಚಿಕೆ ಮಾಡಲಾಗಿದ್ದು, 
ಮೊತ್ತದಲ್ಲಿ ದುರಸ್ತಿ ಮತ್ತು ಪುನರ್‌ ನಿರ್ಮಾಣ 
ಕಾಮಗಾರಿಯನ್ನು ಕೈಗೊಳ್ಳಲು ಕ್ರೆಂಖಾಯೋಜನೆಯನ್ನು 
ತಯಾರಿಸಲಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ವಲಯಕ್ಕೆ 
ಸಂಬಂಧಿಸಿದಂತೆ ನೀಡಲಾದ ರೂ.1000 ಹಘೋಟಿ 
ಅನುದಾನದಲ್ಲಿ ಕ್ರಿಯಾ ಯೋಜನೆಯನ್ನು ತಯಾರಿಸಿ 
ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. 


ಆಗಸ್ಟ್‌ 


ಅತಿವೃಷ್ಟಿಯಿಂದಾಗಿ 
ಸಂಬಂಧಿಸಿದಂತೆ 


ಮಾಹೆಯಲ್ಲಿ ಉಂಟಾದ 
ಗ ಹೆದ್ದಾರಿಗೆ 


ಉತ್ತರಗಳು 


(8 


ಲೋಇ 124 ಸಿಕ್ಯೂಎನ್‌ 2021( ೬) 


ಹಾನಿಗೊಳಗಾದ ರಸ್ತೆ ಮತ್ತು ಸೇತುವೆಗಳ ದುರಸ್ನಿ 
ಹಾಗೂ ಪುನರ್‌ ನಿರ್ಮಾಣಗಳ ಬಗ್ಗೆ ರೂ.17.149 
ಕೋಟಿ ಹಾಗೂ ರೂ.21417 ಕೋಟಿ ಮೊತ್ತಕ್ಕೆ 
ತಾತ್ಕಾಲಿಕ ಹಾಗೂ ಶಾಶ್ವತ ಮರಸ್ತಿಗಾಗಿ ಕ್ರಿಯಾ 
ಯೋಜನೆಯನ್ನು ತಂಯಾರಿಸಿ ಅನುಮೋದನೆಗಾಗಿ ಕೇಂದ್ರ 
ಭೂಸಾರಿಗೆ ಮಂತ್ರಾಲಂಯಕ್ಕೆ ದಿಸಾಂಕ:05.10.2021 
ರಂದು ಸಲ್ಲಿಸಲಾಗಿರುತ್ತದೆ. 

| ಕೇಂದ್ರ ಭೂಸಾರಿಗೆ ಮಂತ್ರಾಲಂಯದಿಂದ ರೂ.8.00 
Snel ಅನುದಾನ ಎಫ್‌ಡಿಆರ್‌ ಯೋಜನೆಯಡಿ 
ಒದಗಿಸಲಾಗಿದ್ದು, ಕಾಮಗಾರಿಂಯನ್ನು ಕೈಗೊಳ್ಳಲು 
ಅಂದಾಜು ಪಟ್ಟಿಗಳನ್ನು ತಯಾರಿಸಿ ಅಮುಮೋದನೆಗಾಗಿ 

| ಕೇಂದ್ರ ಭೂಸಾರಿಗೆ ಮಂತ್ರಾಲಯಕ್ಕೆ ಸಲ್ಲಿಸಿದೆ. 


\ 
# 
bei SRS 


(ಸಿ.ಸಿ. ಪಾಟೀಲ) 
ಲೋಕೋಪಯೋಗಿ ಸಚಿವರು 


